ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಶುಶ್ರವಾರ, ದಿನಾಂ೦ಕ:29 ನೇ ಜನವರಿ, 2021 


ಮಸೀದಿಗಳ ಧಾರ್ಮಿಕ ಗುರುಗಳ ಕುರಿತು 


ಶ್ರೀ ಎನ್‌. ರವಿಕುಮಾರ್‌(ವಿಧಾನ ಸಭೆಯಿಂದ ಚುನಾಯಿತರಾದವರು) - 


45 (38) ಮಾನ್ಯ ಕೈಮಗ್ಗ ಮತ್ತು ಜವಳಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ - 


(ಅ) ರಾಜ್ಯದ ಮಸೀದಿಗಳಲ್ಲಿ ಧಾರ್ಮಿಕ ಗುರುಗಳಾಗಿ ಕಾರ್ಯ ನಿರ್ವಹಿಸುತ್ತಿರುವ ಅನ್ಯದೇಶದ/ಹೊರ 
ರಾಜ್ಯದ ಮೌಲ್ವಿ/ ಪೇಷುಮಾಮ,ಳ ಸಂಖ್ಯೆ ಎಷ್ಟು; (ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಆ) ರಾಜ್ಯದ ಮಸೀದಿಗಳಲ್ಲಿ ಪ್ರಸ್ತುತ ಇರುವ ರೋಹಿಂಗ್‌ಯ/ಬಾಂಗ್ಲಾದೇಶಿ ಮುಸ್ಲಿಂಮರ ಸಂಖ್ಯೆ ಎಷ್ಟು; 
(ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಇ) ರಾಜ್ಯದ ಮಸೀದಿಗಳಿಂದ ಸರ್ಕಾರಕ್ಕೆ ಸಂಗ್ರಹವಾಗುವ ತೆರಿಗೆ ಎಷ್ಟು; (ಜಿಲ್ಲಾವಾರು ಮಾಯಿತಿ 
ನೀಡುವುದು) 


(ಈ) ಮಸೀದಿಗಳಲ್ಲಿ ಹೊರ ರಾಜ್ಯ ಮತ್ತು ಹೊರ ದೇಶದಿಂದ ಬರುವ ಮುಸ್ಲಿಂಮರಿಗೆ ವಾಸ್ತವ್ಯಕ್ಕೆ ಅವಕಾಶ 
ಇದೆಯೇ; ಮಸೀದಿಗಳನ್ನು ಗೆಸ್ಟ್‌ ಹೌಸ್‌ ರೀತಿಯಲ್ಲಿ ಬಳಸಬಹುದೇ; ಈ ರೀತಿಯ ಅಕ್ರಮ ವಾಸ್ತವ್ಯದಿಂದ 
ಮಸೀದಿಗಳು ಕಾನೂನು ಬಾಹಿರ ಕೃತ್ಯಗಳಿಗೆ ಬಳಕೆಯಾಗುತ್ತಿರುವ ಕುರಿತು ಸರ್ಕಾರದ ನಿಲುವೇನು? 


